ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 362 
೫ ಸದಸ್ಯರಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸಳೀಯ 
ಸಂಸ್ಥೆಗಳ ಕೇತ್ರದಿಂದ ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ 03-02-2021 
4 ಉತ್ತರಿಸಬೇಕಾದ ಸಚಿವರು ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 
ಪ್ರಶ್ನೆ ಉತ್ತರ 
ಅ) | ಉತ್ತರ ಕರ್ನಾಟಕ ಉತ್ತರ ಕರ್ನಾಟಿಕ ಭಾಗದಲ್ಲಿ ಹಲವಾರು ಜಲಸಂಪನ್ಮ್ನೂಲಗಳು 
ಭಾಗದಲ್ಲಿ ಮೀನು ಇದ್ದು ಮೀನುಗಾರಿಕೆ ಅಭಿವೃದ್ಧಿಗೆ ಉತ್ತಮ ವಾತಾವರಣ ಹಾಗೂ 
ಸಾಗಾಣಿಕೆ ಮತ್ತು ವಿಫುಲ ಅವಕಾಶಗಳು ಇದೆ. ಈ ನಿಟ್ಟಿನಲ್ಲಿ 2017-18 ನೇ ಸಾಲಿನಲ್ಲಿ 
| ಸಂಸ್ಕರಣೆಗಳಿಗೆ ಉತ್ತರ ಕರ್ನಾಟಕದಲ್ಲಿ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ 
| ಸಾಕಷ್ಟು ಒಳನಾಡು ಮೀನುಗಾರಿಕೆ ಅಭಿವೃದ್ದಿ ಕೇಂದ್ರ, ಬಾಗಲಕೋಟೆ 
ಅನುಕೂಲಕರವಾದ | ಯಲ್ಲಿ ಸ್ಥಾಪನೆಯಾಗಿದ್ದು, ಈ ಪ್ರದೇಶದ ಮೀನುಗಾರಿಕೆ ಅಭಿವೃದ್ದಿ 
ವಾತಾವರಣ ಹಾಗೂ | ಕ್ರಮಕ್ಕೆಗೊಳ್ಳಲಾಗಿದೆ. 
ಜಲಸಂಪನ್ಯೂಲ 
ವಿದ್ದರೂ ಅದರ ಜಲಾಶಯ ಮೀನುಗಾರಿಕೆ ಅಭಿವೃದ್ದಿ ಯೋಜನೆಯಡಿ 14 
ಅಭಿವೃದ್ಧಿಗೆ ಸರ್ಕಾರ | ಜಲಾಶಯಗಳಿಗೆ 67 ಲಕ್ಷ ಮೀನುಮರಿಗಳನ್ನು ದಾಸ್ತಾನು ಮಾಡಲಾಗಿದೆ. 
ಗಮನಹರಿಸದಿರಲು | ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ ಯೋಜನೆಯಡಿ ಮೀಮಗಾರರ 
ಸಹಕಾರ ಸಂಘಗಳು ' ಗುತ್ತಿಗೆ ಪಡೆದ 148 ಕೆರೆಗಳಿಗೆ 87 ಲಕ್ಷ 


ಕಾರಣವೇನು; 


ಮೀನುಮರಿಗಳನ್ನು ದಾಸ್ತಾನು ಮಾಡಲಾಗಿದೆ. ಮತ್ಯ್ಯಕೃಷಿ ಆಶಾಕಿರಣ 
ಯೋಜನೆಯಡಿ ಕೆರೆಗಳಲ್ಲಿ ಮೀನು ಉತ್ಪಾದನೆ ಹೆಚ್ಚು ಮಾಡಲು 
ರೂ.1650 ಲಕ್ಷ ಸಹಾಯಧನ ನೀಡಲಾಗಿದೆ. ಜಲಾಶಯಗಳಲ್ಲಿ ಸೀಗಡಿ 
ಮೀನು ಕೃಷಿ ಅಭಿವೃದ್ಧಿಪಡಿಸಲು 4 ಜಲಾಶಯಗಳಿಗೆ 660 ಲಕ್ಷ 
ಸಿಹಿನೀರು ಸೀಗಡಿ ಮೀನುಮರಿಗಳನ್ನು ದಾಸ್ತಾನು ಮಾಡಲಾಗಿದೆ. 
ಪ್ರಧಾನಮಂತಿ ಮತ್ಯೃಸಂಪದ ಯೋಜನೆಯಡಿ ಮೀನು ಕೆಡದಂತೆ 
ಸಾಗಾಣಿಕೆ ಮಾಡಲು ಹಾಗೂ ಸಂಸ್ಕರಣೆಗಾಗಿ ಮಂಜುಗಡ್ಡೆ ಲಭ್ಯತೆಗಾಗಿ 
ಮಂಜುಗಡ್ಡೆ ಘಟಕವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಸ್ಮಾಪಿಸಲಾಗಿದೆ. 
ಪ್ರಧಾನಮಂತಿ ಮತ್ಯಸ೦ಪದ ಯೋಜನೆಯಡಿ-ಸಮಗ್ರ ಮೀನುಗಾರಿಕೆ 
ಅಬಿವೃದ್ದಿ ಯೋಜನೆಯಡಿ ಅರ್ಹ ಮೀನುಗಾರರಿಗೆ / ಮೀನು ಕೃಷಿಕರಿಗೆ 
ಮೀನು ಸಾಗಾಣಿಕೆಗಾಗಿ ಘಟಕ ವೆಚ್ಚ. ರೂ.060 ಲಕ್ಷದಂತೆ, ತಿಚಕ್ರ 
ವಾಹನದೊಂದಿಗೆ ಐಸ್‌ ಬಾಕ್ಸ್‌ ಖರೀದಿಸಲು ಘಟಕ ವೆಚ್ಚ ರೂ.200 
ಲಕ್ಷದಂತೆ ಹಾಗೂ ಗಿರಿಜನ ಉಪಯೋಜನೆಯಡಿ ಫಟಿಕ ವೆಚ್ಚ ರೂ.7.00 
ಲಕ್ಷದಲ್ಲಿ ಮೀನು ಸಾಗಾಣಿಕೆಗಾಗಿ ನಾಲ್ಕು ಚಕ್ತ ವಾಹನ ಖರೀದಿಸಲು 
ನೆರವು ನೀಡಲಾಗುತ್ತಿದೆ. - 


ಗ ೬ 


ರಾಜ್ಯ ವಲಯ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ 
ಉಪ ಯೋಜನೆಯಡಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ದ್ವಿಚಕ್ರ 
ವಾಹನಕ್ಕೆ ರೂ.35 ಲಕ್ಷ ಹಾಗೂ ನಾಲ್ಕು ಚಕ್ರ ವಾಹನಕ್ಕೆ 
ರೂ.490 ಲಕ್ಷಗಳ ಸಹಾಯಧನವನ್ನು ನೀಡಲಾಗುತ್ತಿದೆ. ಈ 
ಜಿಲ್ಲೆಗಳಿಗೆ ಸದರಿ ಯೋಜನೆಗಳಡಿ 16 ದ್ವಿಚಕ್ರ ವಾಹನ ಮತ್ತು 02 
ವಾಲ್ಕು ಚಕ್ರ ವಾಹನಗಳನ್ನು ಖರೀದಿಸುವ ಗುರಿ 
ನಿಗದಿಪಡಿಸಲಾಗಿದೆ. 


ಜಿಲ್ಲಾ ವಲಯ ಯೋಜನೆಯಾದ ಮತ್ಯವಾಹಿನಿಯಲ್ಲಿ 
ಮೀನು ಮಾರಾಟಕ್ಕೆ ದ್ವಿಚಕ್ರ! ತಿಚಕ್ತ ವಾಹನವನ್ನು ಖರೀದಿಸಲು 
ಸಹಾಯಧನ ನೀಡಲಾಗುತ್ತಿದೆ. 


ಈ) 


"ಕರ್ನಾಟಕ ಮತ ವಿಕಾಸ 


ಯೋಜನೆ" ಯಡಿಯಲ್ಲಿ ' 


1 ಮೀನುಗಾರಿಕಾ ತಾಂತಿಕತೆ 
| ಯನ್ನು ಪ್ರೋತ್ಸಾಹಿಸಲು 


ಮೀನುಗಾರಿಕೆ ಅಭಿವೃದ್ಧಿಗೆ ಮೀನು ಕೃಷಿಕರು ಆಧುನಿಕ 
ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳಲು ಉತ್ತೇಜಿಸುವ 
ಉದ್ದೇಶದಿಂದ 2020-21ನೇ ಸಾಲಿನಲ್ಲಿ “ಕರ್ನಾಟಿಕ ಮತ 


ವಿಕಾಸ" ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲು 
ಸರ್ಕಾರ ಯೋಜನೆ ಉದ್ದೇಶಿಸೆಲಾಗಿದ್ದು, 2020-21ನೇ ಸಾಲಿನ ಆಯವ್ಯಯ ಭಾಷಣದ 
ಹಾಕಿಕೊಂಡಿದೆಯೇ; ಕಂಡಿಕೆ-62ರಲ್ಲಿ: “ಕರ್ನಾಟಕ ಮತ್ಯವಿಕಾಸ" ಯೋಜನೆಯನ್ನು 
ಜಾರಿಗೆ ತರಲಾಗುವುದು ಎಂದು ಘೋಷಿಸಲಾಗಿದೆ. ಕೋವಿಡ್‌-19 
ಹಿನ್ನೆಲೆಯಲ್ಲಿ ಈ ಹೊಸ ಯೋಜನೆಯನ್ನು 2020-21ನೇ ಸಾಲಿನಲ್ಲಿ 
ಅನುಷ್ಠಾನಗೊಳಿಸಿರುವುದಿಲ್ಲ. 
ಇ) ಹಾಗಿದ್ದಲ್ಲಿ, ಈ ಅನ್ನಯಿಸುವುದಿಲ್ಲ. 
ಯೋಜನೆಯಡಿಯಲ್ಲಿ 
ಉತ್ತರ ಕರ್ನಾಟಕದ 
ಭಾಗದಲ್ಲಿ ಯಾವ ಯಾವ 
| ಸ್ಮಳಗಳಲ್ಲಿ ಜಾರಿಗೆ ತರಲು 
ಯೋಚಿಸಲಾಗಿದೆ; 
ಈ) ಈ ಯೋಜನೆಯ [ 
ಅನುಷ್ಠಾನಕ್ಕಾಗಿ ಅನ್ನಯಿಸುವುದಿಲ್ಲ. 
ಮೀಸಲಿಟ್ಟ ಹಣವೆಷ್ಟು? 


ಸಂಷ್ಯ ಪಸಂಮೀ ಇಖ ಮೀಇಯೋ 201 


ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


